ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 24-03-2021 ಪುಶ್ನೆ ಸಂಖ್ಯೆ: 1786 (2051) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಸಿ. ಆರ್‌. ಮನೋಹರ್‌ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 

ಉತ್ತರ ನೀಡಬೇಕಾದ ದಿನಾ೦ಕ: 24-03-2021 

ಉತ್ತರಿಸುವ ಸಚಿವರು: ಮಾನ್ಯ ಕಂದಾಯ ಸಚಿವರು 

ವಿಷಯ : ಕಂದಾಯ ಇಲಾಖೆಯಲ್ಲಿ ಪೋಡಿಗೆ ಸಂಬಂಧಿಸಿದ ಮಾಯಿತಿ 
ಉಡುಪಿ ಜಿಲ್ಲೆ ಕುಂದಾಪುರ ತಾಲ್ಲೂಕು ವಡೇರ ಹೋಬಳಿ ಸರ್ಮೇ ನಂ. 133/21 
ನಂಜು 0.13 ಎಕರೆ ಜಾಗಕ್ಕೆ ಸಂಬಂಧಿಸಿದಂತೆ ಖಾತೆ ನಂ. 4613 ಎಂ.ಆರ್‌.ಟೆ. 
334/2016, ಆರ್‌.ಎ. 1109/2017, ದಿನಾಂಕ : 13-11-2017, ಮತ್ತು 
ಆರ್‌.ಆರ್‌.ಟಿ.ಸಿ.ಆರ್‌/38/18-19, ದಿನಾ೦ಕ: 28-07-2018ಗೆ ಸಲ್ಲಿಸಲಾಗಿರುವ 


ದಾಖಲಾತಿಗಳು ಯಾವುವು? (ಎಲ್ಲಾ ದಾಖಲೆಗಳನ್ನೊಳಗೊಂಡಂತೆ ಸಂಪೂರ್ಣ 
ನಡವಳಿಯ ಪ್ರತಿಗಳನ್ನು ನೀಡುವುದು) 


